ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


spc/TSP ಯೋಜನೆಗಳ ಅಡಿಯಲ್ಲಿ ಅನುದಾನ ಕುರಿತು 
ಶ್ರೀ ಕೆ.ಸಿ. ಕೊಂಡಯ್ಯ (ಸ್ಥಳೀಯ ಸಂಸ್ಥೆಗಳ ಕ್ಲೇತು)- 


91 (635) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಹಾಗೂ ಸಮಾಜ ಕಲ್ಯಾಣ 
ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಬಳ್ಳಾರಿ ನಗರ ಹಾಗೂ ಬಳ್ಳಾರಿ ಗ್ರಾಮೀಣಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ಲಿಯ ಲೆಕ್ಕ ಶೀರ್ಷಿಕೆ 5054 
ಅಡಿಯಲ್ಲಿ ಎಸ್‌ಸಿಪಿ ಹಾಗೂ 5054 ಟಎಸ್‌ಪಿ ಯೋಜನೆಗಳಿಗೆ ಹೆಚ್ಚುವರಿ ಅನುದಾನ ಒದಗಿಸಲಾಗಿದೆಯೇ; 


(ಆ) ಒದಗಿಸಿದಲ್ಲಿ, ಎಷ್ಟು ಹಣ ಒದಗಿಸಲಾಗಿದೆ ; ಯಾವ ಕ್ಲೇತ್ರಕ್ಕೆ ಒದಗಿಸಲಾಗಿದೆ; ಕಾಮಗಾರಿ ಯಾವ 


(SS 


ಹಂತದಲ್ಲಿದೆ; ಕ್ಷೇತ್ರವಾರು ವಿವರ ನೀಡುವುದು? 


